[C3 


[C3 


ಡಾ॥ ಎ. ಕೆ. ಶಾಸ್ತ್ರಿ 


ಶೃಂಗೇರಿ ಮಠ ಮತ್ತು ಕೆಳದಿ ಇಮ್ಮಡಿ ಬಸಫಪ್ಸನಾಯಕರ ಸಂಬಂಧ 


ಸಂವರಾರು ೧೨೦೦ ವರ್ಷಗಳ ಹಿಂದೆ ಆದಿಶಂಕರಾ 
ಚಾರ್ಯರು ದಕ್ಷಿಣದ ಶೃಂಗೇರಿ, ಪಶ್ಚಿಮದ ದಾ ್ವರಕೆ, 
ಉತ್ತರದ ಬದರಿ ಮತ್ತು ಪೂರ್ವದ ಜಗನ್ನಾಥಪುರಿ ಈ 
ನಾಲ್ಕು ಸ್ಥಳಗಳಲ್ಲಿ ಮಠಗಳನ್ನು ಸ್ಥಾಪಿಸಿ ಧಾರ್ಮಿಕ 


ವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಛಿದ್ರಗೊಂಡ ಭಾರತ 


ದಲ್ಲಿ ಐಕ್ಕತೆಯಂನ್ನುಂಟಿಂ ವರಾಡಲಂ ಶ್ರಮಿಸಿದರಂ. 
ಹನ್ನೆರಡಂ ಶತವರಾನಗಳಂ ಉರುಳಿದರೂ ಶೃಂಗೇರಿ 
ಜಗದ್ಗು ರು ಪರಂಪರೆಯಂ ಇಂದಿಗೂ ಅವಿಚ್ಛಿನ್ನವಾಗಿ 
ಸಾಗಿ ಬಂದಿರುವುದಂ ಐತಿಹಾಸಿಕ ಸತ್ಯ. ಐತಿಹಾಸಿಕ 
ಪುರಾವೆಗಳ ಅಭಾವದಿಂದಾಗಿ ವಿಜಯನಗರ ಸ್ಥಾಪನೆಯ 
ಕಾಲದವರೆಗಿನ ಶ್ರೀಮಠದ ಇತಿಹಾಸವು ಅಸ್ಪಷ್ಟವೆಂದೇ 
ಹೇಳಬೇಕು. ವಿಜಯನಗರದ ಅರಸಃಗಳು ಶೃಂಗೇರಿ 
ಮಠಕ್ಕೆ ವಿಶೇಷ ದಾನ ಧರ್ಮಗಳನ್ನು ವಕಾಡಿ ಗೌರವಿ 
ಸಿದ್ದರಿಂದ ಅದೊಂದು ಧರ್ಮಸಂಸ್ಥಾನವಾಗಿ ಪರಿ 
ವರ್ತನೆಗೊಂಡಿತು. ವಿಜಯನಗರದ ಪತನದ ನಂತರವೂ 
ಕೂಡ ಕರ್ನಾಟಕದ ಅರಸುಗಳು ಮತ್ತಿ ಭಾರತದ ಹಲ 
ವಾರು ಸ್ಥಳಗಳ ಅರಸಂಗಳು ಶೃಂಗೇರಿ ಮಠಕ್ಕೆ ದಾನ 
ಧರ್ಮಗಳನ್ನು ವಠಾಡಿ ಮತ್ತು ಬಿರುದು ಬಾವಲಿಗಳನ್ನ್ನ 
ನೀಡಿ ಜಗದ್ಗುರುಗಳನ್ನು ಗೌರವಿಸಿದರು. 


ದಕ್ಷಿಣದಲ್ಲಿಯೇ ಅತ್ಯಂತ ಪ್ರಬಲವಾದ ವಿಜಯಂ 
ನಗರ ಸಾವಕ್ರಾಜ್ಯವು ಕ್ರಿ.ಶ. ೧೫೬೫ರಲ್ಲಿ ಕುಸಿದ ನಂತರ 
ಸ್ವಾಭಾವಿಕವಾಗಿ, ಕರ್ನಾಟಕದಲ್ಲಿ ಕೆಲಕಾಲ ಅರಾಜಕತೆ 


ತಲೆದೋರಿತು. ದಕ್ಷಿಣದ ರಾಜ್ಯಗಳನ್ನೆಲ್ಲ ಒಂದು 
ಗೂಡಿಸುವ ಸಾಮರ್ಥ್ಯ ಯಾವ ಸಾಮಂತರಿಗೂ ಇರ 
ಲಿಲ್ಲ... ರಾಜಕೀಯ ಅಸ್ಥಿರತೆಯಿಂದಾಗಿ ಶೃಂಗೇರಿ 
ಮಠದ ಘನತೆಯೂ ತಾತ್ಕಾಲಿಕವಾಗಿ ಕುಂಠಿತಗೊಂಡಿತಂ. 
ಇಂಥ ಸ್ಥಿತಿಯಲ್ಲಿ ಶೃಂಗೇರಿ ಮಠವು ತನ್ನ ಕೆಲವು ಚರಾ 
ಚರ ಆಸ್ತಿಗಳನ್ನೂ ಕಳೆದುಕೊಂಡಿತು. ಹೀಗಿರುವಾಗ, 
ಸಾವಂಂತರಲ್ಲಿ ಪ್ರಬಲರೆನಿಸಿದ ಕೆಳದಿಯ ನಾಯಕರು 
ಕರ್ನಾಟಕದ ಇತಿಹಾಸದಲ್ಲಿ ತಮ್ಮದೇ ಆದ ವಿಶಿಷ್ಟ 
ಸ್ಥಾನವನ್ನು ಕಲ್ಪಿಸಿಕೊಂಡರು. ಈಗ ಕೆಳದಿಯು 
ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲಣಕಿನ ಒಂದಂ ಸಣ್ಣ 
ಊರಂ. ಆದರೆ ಅದು ಒಂದು ಕಾಲದಲ್ಲಿ ಕೆಳದಿನೃಪರ 
ರಾಜಧಾನಿಯಾಗಿತ್ತು. ಕೆಳದಿನೃಪರಂ ಸುವರಾರು 
ಎರಡೂವರೆ ಶತವಕಾನಗಳ ಕಾಲ (ಕ್ರಿ. ಶ. ೧೪೯೯... 
೧೭೬೩) ಕರ್ನಾಟಕದ ಮಧ್ಯ- ಪಶ್ಚಿಮ ಭಾಗದ ಒಡೆಯ 
ರಾಗಿದ್ದರು. ಕೆಳದಿಯ ಅರಸರು ವೀರಶೈವ ಮತಾನಂ 
ಯಾಯಿಗಳಾಗಿದ್ದರೂ ಅದ್ವೈತ ಪೀಠದ ಶೃಂಗೇರಿ 
ಜಗದ್ಗುರುಗಳನ್ನು ಅತ್ಯಂತ ಗೌರವದಿಂದ ಕಾಣುತ್ತಿದ್ದ 
ರೆಂಬುದಕ್ಕೆ ಸಾಕಷ್ಟು ಐತಿಹಾಸಿಕ ಪುರಾವೆಗಳಿವೆ. 


ಕೆಳದಿ ಅರಸಂಗಳಂ ಮಂಸಲ್ಮಾನರ ದಾಳಿಗಳನ್ನು 
ಎದುರಿಸಲು ಹಾಗೂ ಕೆಲವೊಮ್ಮೆ ಅವುಗಳಿಂದ ತಪ್ಪಿಸಿ 
ಕೊಳ್ಳಲೆಂದಂ, ಕಾಲಕ್ಕನುಸರಿಸಿ, ಕ್ರಮವಾಗಿ, ಕೆಳದಿ, 
ಇಕ್ಕೇರಿ, ಬಿದನೂರು ಮತ್ತು ಭುವನಗಿರಿ ದುರ್ಗಗಳೆಂಬ 


] ಶಿಲಾ ಹಾಗೂ ತಾಮ್ರ ಶಾಸನಗಳು, ಶೃಂಗೇರಿ ಮಠದಲ್ಲಿರುವ ಕಾಗದಪತ್ರಗಳು ಮತ್ತು ಕಡತಗಳು ; ಗುರುವಂಶಕಾವ್ಮ, 
ಕೆಳದಿನೃಪವಿಜಯಂ, ಶಿವರತ್ನಾಕರ ಮೊದಲಾದ ಗ್ರಂಥಗಳು 


ಇತಿಹಾಸ ದರ್ಶನ 


೧೪೩ 


ರಾಜಧಾನಿಗಳಿಂದ ರಾಜ್ಯವನ್ನಾಳಿದರು. ವಿಜಯನಗರದ 
ಚಕ್ರವರ್ತಿಗಳಂತೆ ಇವರೂ ಕೂಡ ಶೃಂಗೇರಿ ಮಠಕ್ಕೆ 
ಹಲವಾರು ಸಲ ಭೆಟ್ಟಿಕೊಟ್ಟು, ಭೂಮಿ ಹಾಗೂ ವಸ್ತು 
ವಡವೆಗಳನ್ನು ದಾನವಕಾಡಿ, ಜಗದ್ಗು ರುಗಳ ಆಶೀರ್ವಾದ 
ಪಡೆದರು. ಅದೇ ರೀತಿ ಹಲವಾರಂ ಸಂದರ್ಭಗಳಲ್ಲಿ 
ಶ್ರೀಗಳವರನ್ನೂ ತಮ್ಮ ಆಸ್ಥಾನಕ್ಕೆ ಬರವರಾಡಿಕೊಂಡಂ 
ಸಂಭ್ರದ ಸ್ವಾಗತ ನೀಡಿದರು. ಶ್ರೀಮಠವು ಆಂತರಿಕ 
ಇಲ್ಲವೆ ಬಾಹ್ಮ ತೊಂದರೆಯಲ್ಲಿ ಸಿಲಂಕಿದಾಗ, ನಾಯಕರಂ 
ಮಠಕ್ಕೆ ಸಕಲ ಸಹಾಯ ನೀಡಿ ಅದನ್ನು ರಕ್ಷಿಸಿದರಂ. 
ಜಗದ ರುಗಳ ವಿಜಯಯರಾತ್ರೆ, ಇಲ್ಲವೆ ತೀರ್ಥಯಾತ್ರಾ 
ಸವಂಯದಲ್ಲಿ ಅವರ ಪರಿವಾರಕ್ಕೆ ಬೇಕಾದ ಎಲ್ಲ ಅನರಿ 
ಕೂಲತೆಗಳನ್ನೂ ಒದಗಿಸಿಕೊಟ್ಟರು. 


ಶೃಂಗೇರಿ. ಮಠದೊಂದಿಗೆ ವಿಜಯನಗರದ 
ಸವಕ್ರಾಟರು ಇರಿಸಿಕೊಂಡ ಸಂಬಂಧವನ್ನರಿಯಲು ಶಿಲಾ 
ಮತ್ತು ತಾಮ್ರ ಶಾಸನಗಳೆಷ್ಟು ಮಹತ್ವವೋ, ತಂಲನಾ 
ತ್ಮಕವಾಗಿ, ಶೃಂಗೇರಿ ಮತ್ತು ಕೆಳದಿ ನಡುವಿನ ಸಂಬಂಧ 
ವನ್ನರಿಯಲು ಅವು ಅಷ್ಟೊಂದು ವಂಹತ್ವವಲ್ಲ. ಹದಿನಾ 
ರನೆಯ ಶತವಕಾನದ ಕೊನೆಯಲ್ಲಿ ಕಡತಗಳು? ಮತ್ತಾ 
ಕೈಯಿಂದ ಸಿದ್ಧಪಡಿಸಿದ ದಪ್ಪನೆಯ ಕಾಗದಗಳು* ಬಳಕೆ 
ಯಲ್ಲಿ ಬಂದವು. ಗುರುವಂಶಕಾವ್ಯ ; ಕೆಳದಿನೃಪ 
ವಿಜಯಂ ಮತ್ತು ಶಿವತತ್ವರತ್ನಾಕರ ; ಪೀಟ್ರೊಡೆಲ್ಲವಲ್ಲೆ 
ಮತ್ತು ಪೀಟರ್‌ಮಂಡಿಯವರ ಕಥನಗಳು, ಈ ದಿಶೆ 
ಯಲ್ಲಿ ಉಪಯುಕ್ತ ಗ್ರಂಥಗಳು, ಪೇಶ್ವಾದಫ್ತರದ 
ಕಾಗದಪತ್ರಗಳ ಅಧ್ಯಯನ ಪ್ರಸ್ತುತ ವಿಷಯದ ಮೇಲೆ 


" ವಿಶೇಷ ಬೆಳಕು ಬೀರಂವುದರಲ್ಲಿ ಸಂಶಯವಿಲ್ಲ. ಪ್ರಸ್ತೂತ 
ಲೇಖನವು ಶೃಂಗೇರಿ ಮಠದಲ್ಲಿ ದೊರೆತ ಕಡತಗಳಲ್ಲಿಯ 
ದಾಖಲೆಗಳ ಮೇಲೆ ಆಧಾರವಾಗಿರುವುದರಿಂದ ಆ 
ದಾಖಲೆಗಳ ಸ್ಥೂಲ ಪರಿಚಯವನ್ನು ಇಲ್ಲಿ ವಣಡಿಕೊಡ 
ಲಾಗಿದೆ. 


ಮೊದಲನೆಯ ಬಸವಪ್ಪನಾಯಕನ ಮೊಮ್ಮಗ 
ಮತ್ತ ವೀರಭದ್ರನ ವಂಗನೇ ಇಮ್ಮಡಿ ಬಸವಪ್ಪನಾಯಂಕ 
(ಕ್ರಿ.ಶ. ೧೭೩೯-೧೭೫೪). ಶೃಂಗೇರಿ ಮಠದಲ್ಲಿ ಕ್ರಮ 
ವಾಗಿ ಪೀಠಾರೂಢರಾದ ದ್ವಿತೀಯ ಶ್ರೀ ಸಚ್ಚಿದಾನಂದ 
ಭಾರತೀ (ಕ್ರಿ.ಶ. ೧೭೦೫-೧೭೪೧) ಹಾಗೂ ಪ್ರಥವಂ 
ಶ್ರೀ ಅಭಿನವ ಸಚ್ಚಿದಾನಂದ ಭಾರತೀಸ್ವಾವಿಂಗಳು 
(ಕ್ರಿ.ಶ. ೧೭೪೧-೧೭೬೭) ಇಮ್ಮಡಿ ಬಸವಪ್ಪನಾಯಕರ 
ಸಮಕಾಲೀನರು. ಇಮ್ಮಡಿ ಬಸವಪ್ಪನಾಯಕರ ಕಾಲ 
ಶೃಂಗೇರಿ ಮತ್ತೂ ಕೆಳದಿಯ (ಬಿದನೂರು) ನಡಂವಿನ 
ಸಂಪರ್ಕವನ್ನರಿಯಲು ಮಠದಲ್ಲಿಯ ಕಡತಗಳು ಬಹಳೇ 
ಉಪಯುಕ್ತವಾಗಿವೆ. 


ದ್ವಿತೀಯ ಶ್ರೀ ಸಚ್ಚಿದಾನಂದ ಭಾರತೀ ಸ್ವಾವಿಂ 
ಗಳಿಗೆ ದೇಹದ ಸೌಖ್ಯವಿಲ್ಲವೆಂದಂ ತಿಳಿದಾಗ, ನಾಯಕರು 
ಶ್ರೀಗಳಿಗೆ ಸಕ್ಕರೆ, ಕಲ್ಲುಸಕ್ಕರೆ, ದ್ರಾಕ್ಷಿ ವುಂತಾದವು 
ಗಳನ್ನು ಕಳಂಹಿಸಿ, ಗುರುಗಳ ಆರೋಗ್ಯದ ಸವಕಾಚಾರ 
ವನ್ನು ತಿಳಿಯಲು ಎಷ್ಟೊಂದು. ಉತ್ಸುಕರಾಗಿದ್ದ 
ರೆಂಬುದರಿ ಈ ಕೆಳಗಿನ ಬಿನ್ನವತ್ತಳೆಯಿಂದ ವಿಧಿತವಾಗು 


ತ್ರ 5 
ತ್ತದೆ. 


2 ಸಂಪುಟಗಳು: ೧೩, ೧೯, ೨೦, ೨೫, ೨೭, ೪೫, ೪೭, ೫೦, ೫೧, ೫೩, ೬೬ ೭೨, ೮೯, ೧೦೧, ೧೧೩, ೧೩೪, ೧೪೧, 
೧೪೩, ೧೫೪, ೧೫3೫, ೧೬೦, ೧೬೭, ೧೮೪, ೧೮೯, ೧೯೮. 
ಶೃಂಗೇರಿ ಮಠದ ಕಡತಗಳ ವಿಷಯ ಸೂಚಿಯನ್ನು ೧೯೭೪ರಲ್ಲಿ ಪ್ರಸ್ತುತ ಲೇಖನದ ಲೇಖಕರು ಕರ್ನಾಟಕ ರಾಜ್ಯ 
ಪತ್ರಾಗಾರ ಶಾಖೆಗೆ ಸಾದರಪಡಿಸಿದ್ದಾರೆ. ನಿರೂಪ ಮತ್ತು ಬಿನ್ನವತ್ತಳಿಗಳನ್ನೊ ಸ ಳಗೊಂಡ ೨೦೫ ಕಡತ ಸಂಪುಟಗಳ 
ಸೂಕ್ಷ್ಮ ಚಿತಿ ್ರೀಕರಣವೂ ಅದೇ ವರ್ಷದಲ್ಲಿ ಪೂರ್ತಿಯಾಗಿದೆ. 

3 ಪ್ರಸ್ತುತ ಲೇಖನದ ಲೇಖಕರು ೧೯೮೮ರಲ್ಲಿ ಕರ್ನಾಟಕ ರಾಜ್ಯ ಪತ್ರಾಗಾರ ಶಾಖೆಗೆ ಶೃಂಗೇರಿ ಮಠದ ಕನ್ನಡದಲ್ಲಿಯ ದಾಖಲೆ 
ಗಳನ್ನು ಸಂಗ್ರಹಿಸಿ, ಪರಿಶೀಲಿಸಿ Catalogue of the Kannada Records in the Archives of the 
Sringeri Matha, Vol. 1 ಎಂಬ ಹೊತ್ತಗೆಯನ್ನು ಸಾದರಪಡಿಸಿದ್ದಾರೆ. 

4 ಕಡತ ಸಂಪುಟ ೨೦, ದಾಖಲೆ ೬೬, ೭೬,೭೮ ; ಕ. ಸಂ. ೫೧, ದಾ. ೨೧, ೪೨, ೪೩ ; ಕೆಲವು ದಾಖಲೆಗಳು ಪುನರಾವರ್ತನೆ 


ಗೊಂಡಿದ್ದರಿಂದ ಒಟ್ಟು ದಾಖಲೆಗಳ ಸಂಖ್ಯೆ ೪. 


5 ಕ. ಸಂ. ೨೦, ದಾ. ೬೬ಮತ್ತುಕ. ಸಂ. ೫೧, ದಾ. ೪೨; 


ರೌದ್ರಿ ಸಂವತ್ಸರದ. ಈ ಬಿನ್ನವತ್ತಳೆಯು ಶ. ವ. ೧೬೬೨ 


ಕ್ರಿ. ಶ. ೧೬೪ರಿಕ್ಕೆ ಸೇರಿದ್ದೆಂಬುದು ಇವೇ ಸಂಪುಟಗಳಲಿಯ ಇನ್ನು ಳಿದ ದಾಖಲೆಗಳಿಂದ ಕಿಳಿದುಬರುತ್ತದೆ, 
(ಕ್ರಿ J ಎ ನ್‌ CY 


೧೪೮ 


ಇತಿಹಾಸ ದರ್ಶನ 


ಕ 


60 


ಅರವಂನೆಯಿಂದ ಬಸವಪ್ಪನಾಯಕರೈಯನವರು ಬರದ ಕಾಗದ ಬಿಂನವತ್ತಳೆ । 

೦ ಪ್ರತಿ । 

೦ ಶ್ರೀಮತ್ಪರಮಹಂಸ ಪರಿವ್ರಾಜಕಾಚಾರ್ಯ್ಯವರ್ಯ್ಯ ಪದವಾಕ್ಯಪ್ರವರಾಣ ಪಾರಾ 1 

೦ ವಾರ ಪಾರಿಣ ಯಮನಿಯವರಾದ್ಯಷ್ಟಾಂಗ ಯೊಗ ನಿರುತರಾದ ಶ್ರುಂಗೆರಿ ಶ್ರೀಸಚಿದಾ 
ನಂದ ಭಾರತಿ ಸ್ಕಾಮಿಗಳವರ್ಲ್ರಿಗೆ । ಕೆಳದಿ ಬಸವಪ್ಪನಾಯಕರೂ ವಾಾಡುವ ಬಿಂನಹಾ ! 
ನಿಂದು ಶರಿರಕ್ಕೆ ಸ್ವಲ್ಪ ಆಲಸ್ಯವಾಗಿ ಅದೆಯಂತ ಕೆಳಿದೆಉ । ಸಾಂಪ್ರತ ಸಖರೆ । 
ಕಲುಸಖರೆ ದ್ರಾಕ್ಷೆ ಹಂಣು ಮುಂತ್ತಾದನು ಕಟ್ಟಿಸಿ ಆ ವಿವರಕ್ಕೆ ಉಳುವರಿ ಬರಸಿ । 

೦ ಕಳುಹಿಸಿ ಅದೆ ತೆಗೆದುಕೊಂಡಂ ದೆಹಸ್ಮಿ ಹೆಗೆ ಅದೆ ಯಂಬುದಕೆ ಬರಸಿ ಕಳುಹಿಸು 1 

೦ ವ ಹಾಗೆ | ವಕಾಡಿಸುವುದು ಃ ಮಹಾನುಭಾವರು ತಸೊನಿಷ್ಕರಾಗಿಹಲ್ಲಿ ವಿಶೆಷ ಬರಸಿ ಕಳು 1 
0೦ ಹಿಸುವಂಥಾದೈದೆಯಕಾಗಿ ಯಂದು ನಾಗರದಲು | ಬಿಂನಹಾ ಯಂದಂ ಬರದ ಬಿಂನ । 
ಂತ್ತಳೆ೧ ಕ 

ರಿ ರಉದ್ರಿ ಸಂವತ್ಸರದ ವರಾಘ ಬ ೧೧್ಭು ಬರದಲ್ಲಿ ಆರ್ರಿಕೆಯಾಗಿ ಬೊಕಸ 


~ 


೦ 


ಲ ೦ 


ಚಾತುವರ್ಕಾಸ್ಸದ ಸಂಬಂಧ ಶ್ರೀ ಸಚ್ಚಿದಾನಂದ ಇನ್ನೊಂದಂ  ಬಿನ್ನವತ್ತಳೆಯಿಂದ ತಿಳಿದಂಬರುತ್ತದೆ, 
ಭಾರತಿಗಳಿಗೆ ಸೂರಾಪಂಡಿತನ ಮುಖಾಂತರ ಬಸವಪ್ಪ . ಬಿನ್ನವತ್ತಳೆಯ ಪಾಠವು ಇಂತಿದೆ : 
ನಾಯಕರು ಉಡುಗೊರೆ ಕಳಂಹಿಸಿದ ವೃತ್ತಾಂತವು 
$ ಅರಮನೆಯಿಂದ । ಉಡುಗೊರೆ ಕಳುಹಿದಕ್ಕೆ ಹಾಬ್ಬಯಂ ಪಂಡಿತರ ಮಗನು ತಂದ ಕಾಗದ ಬಿಂನವತ್ತಳೆ! 
೦ ಪ್ರತಿ । 
೦ ಫ್ರೀಮಂತ್ಸರಮಹಂಸ ಪರಿವ್ರಾಜಕಾಚಾರ್ಯ ಪದವಾಕ್ಕ ಪ್ರವಕಾಣ ಪಾರಾವಾರ ಪಾರಿಣ । 
0 ಯಂವಮಂನಿಯಮದ್ಯಾಹ್ಟಾಂಗ ಯೊಗನಿರಂತರಾದ । ಶ್ರಿಂಗೆರಿ ಶ್ರೀ ಸಚ್ಚಿದಾನಂದ ಭಾರತಿ ಸ್ಥಾವಿಂ 1 
೦ ಗಳವರಿಗೆ । ಕೆಳದಿ ಬಸವಪ್ಪನಾಯಕರೂ ವಕಾಡುವ ಬಿಂನಹಾ ಸಾಂಪ್ರತ್ತ । ಜಚಾತಂವರ್ಕಾಸಿಯ 1 
೦ ಸಂಬಂಧ । ಉಡಂಗೊರೆಯನು ಕಟ್ಟಿಸಿ 1 ಸೂರಾಪಂಡಿತನ ಸಂಗಡ ಕಳುಹಿಸಿದೆವೆ । ತ್ತೆಗೆದಂಕೊಂಬ | 
೦ ಹಾಗೆ ವಕಾಡಂವುದಂ | ನಿಉ ವಂಹಾನಂಭಾವರು ತಸೊನಿಷ್ಮರಾಗಿಹಲ್ಲಿ । ರಿ | ಮಂಂಖಾಂತ್ರ ವಿಶೆ | 
೦ ಷ ಬರಸಂವಂಥಾದೆನದೆಯಕಾಗಿ 1 ಯಂದು । ನಾಗರದಲ್ಲು । ಬಿಂನಹವೆಂದು । ಬರದ ಬಿಂನ್ಮವತ್ತಳೆ 1 
೦ ಕಾಗದ ೧ 
ಃ ಯಿದೆ ರಿತ್ತಿ ಉಡುಗೊರೆ ಕಳ:ಹಿದೆ ಯಂದು । ಬೆರೆ ಬರದ ಕಾಗದ ಬಿಂನವತ್ತಳೆ ೧ ಮದುವೆ ಸಂಬಂಧ 
೦ ಉಭಯಂಂ। ಕಾಗದ ೨ ರಉದ್ರಿ ಸಂ । ಕಾರ್ತಿಕ! ಶು ೧೫೮ು 1 ಸೂರಾಪಂಡಿತ ತಂದಲ್ಲಿ! ಬೊಕಸ ।* 


ಶ್ರೀ ಸಚ್ಚಿ ದಾನಂದಭಾರತಿಗಳು ಬಸವಪ್ಪನುಯಕರಿಗೆ ಬರೆದ ಆಶೀರ್ವಾದ ಪತ್ರಿಕೆಯ ಪ್ರತಿಯು ಕಡತ 
ಗಳಲ್ಲಿ ದೊರೆತಿದೆ. ಪಾಠ ಇಂತಿದೆ ; 


ಸಂ, ೫೧, ದಾ, ೨೧; ರೌದ್ರಿ ಸಂವತ್ಸರದ ಈ ಬಿನ್ನವತ್ತಳೆಯೂ ಕ್ರಿ.ಶ, ೧೭೪೦ರದ್ದು. 
ಸೆಂ. ೨೦, ದಾ, ೭೬ ಮತ್ತು ಕ, ಸಂ, ೫೧, ದಾ, ೪೩ 


ಇತಿಹಾಸ ದರ್ಶನ ಕ ೧೪೯ 


೦9 


ಫ್ಲಿ 


ಬ 


e ಸಚ್ಚಿದಾನಂದ ಭಾರತಿ ಸಾ ವಿಂಗಳವರಿಗೆ 1 ಶರಿರಕೆ । 


೦ ಶ್ರವಂವಾದರಿಂದ । ದಂರ್ಮತಿ ಸಂವತ್ಸರದ ಜೆಷ್ಮ ಬ ೨ ಯಂ! 

೦ ಶುಕ್ರವಾರ । ಮೂರು ತಾಸಿನಾಗ | ಅವಧಾನದ ತ್ತಿರುವುಲಭಟ್ಟ 
೦ ರಮ | ತಿಪ್ಪಾಭಟ್ಟರಿಗೆ | ಆಶ್ರವಂವ ಕೊಟ್ಟೂ । ಅಭಿನವ 

೦ ಸಚ್ಚಿದಾನಂದ ಭಾರತಿಗಳೆಂಬ ನಾವಕಾಂಕಿತವ ವಣಡಿದರರ । 

$ ಯೂ ಬಗ್ಗೆ ಬಿದನೂರಿಗೆ । ಬರಸಿಕಳಂಹಿಸ್ತ ಆಶೀರ್ವಾದ ಪ್ರತಿ 

೦ ಶ್ರೀವಂತ್ಸರಮಹಂಸ ಪರಿವ್ರಾಜಕಾಚಾರ್ಯ್ಯವರ್ಯ್ಯ ಪದವಾಕ್ಕ ! 


೦ ಪ್ರಮಾಣ ಪಾರಾವಾರ ಪಾರಿಣ ಯಮನಿಯವನದ್ಯಷ್ಟಾಂಗ ಯೊ 


೦ ಗ ನಿರತರಾದ । ಶ್ರ್ರಂಗೆರಿ ಶ್ರೀ ಸಚ್ಚಿದಾನಂದ ಭಾರತಿ ಸ್ಥಾ 
ಕೆಳದಿ ಬಸಪ್ಪನಾಯಂಕರಿಗೆ ಶ್ರೀ ನಾರಾಯಣೆ ಸ್ಮರಣೆ ಪೂರ್ವಕವಾಗಿ । 
ಮಾಡುವ ಆಶೀರ್ವಾದ |! ನಾಉ ನಿಂಮು ವಿಚಾರದಿಂದ ಜಪದೆವ ಪೂ 


a0 


೦೦. 


ಸ್ವಾವಿಂಗಳು [ 


೦ ಜಾ ಸಮಯದಲ್ಲೂ ನಿಂವಂ ಅಭ್ಯೂದಯಂವನ್ನು। ಆಕಾಂಕ್ಷಿಸಿಕೊಂ 
೦ ಡು ವೆದಾಂತ ವ್ಯಾಖ್ಯಾನವ ವರಾಡಿಕೊಂಡೈಥೆವೆ । ವಿಂಶ್ವಲಾಗಿ ಶರಿರ 


೦ ಸ್ಥಿತಿ 


ಸ್ವಸ್ಥವಿಲ್ಲದೆ ಶ್ರಮವಾಗಿ ಯಿರಂತ್ತಿದಲ್ಲಿ ದೆಹಧವರ್ಣವಿಷಯವಾ 


೦ ದರಿಂದ ಶಿಷ್ಯ ಸಂಪಾದನವ ಮಾಡಿರಬೆಕೆಂದಂ ಅಂತಃಕರಣಕೆ 1 
ಕಂಡು 1 ದಂರ್ಮತಿ ಸಂವತ್ಸರದ ಜೆಷ್ಮ ಬ ೨ ಯು ಶುಕ್ರವಾರ ದಿವಸ ಅ, 


ಕೊಟ್ಟು ಅಭಿನವಸಚ್ಚಿ ದಾನಂದ ಭಾರತಿಗಳೆಂಬ ನಾವರಾಂಕಿ 


6 
೦ ವಧಾನದ ತಿರಂಮಲಭಟ್ಟರ ವಂಗ ತಿಪ್ಪಾಭಟ್ಟ ರಿಗೆ ಆಶ್ಚ ಶ್ರವಂವ 
೦ 
೦ 


ತವಂನಂ ವರಾಡಿದೆವೆ । ಯೊ ಧರ ್ಮ ಸಂಸ್ಕಾನಉ ಸಕಲ ದೆವ ಬ್ರಾಂ 


೦ ಹ್ಮ ಇರಿಗಂ ಉಪಯೊಗವಾಗಿ ನಡವಂಥಾದರಲ್ಲಿ ನಿಂವಂ ಹಿರೆರಾ 
೦ ರಭ್ಯವಾಗಿ ಪರಿರಕ್ಷಿಸಿ ಬಾಹಂಥಾದರಲ್ಲಿ ನಾಉ ವಿಶೆಷವಾಗಿ । 
0 ಬರಸಂವಂಥಾದೆನದೆ । ಶ್ರುತವಾಗಿರಬೆಕಾಗಿ | ಆಶಿರ್ವದಿಸಿ । 


೦ ಕಳುಹಿಸ್ತೆಉ 1 

ಶ್ರೀ ಸಜ್ಜೆ ದಾನಂದ ಭಾರತಿಗಳು ಜಪ ದೇವರ 
ಪೂಜೆ ವಣಡಂತ್ರ ಬಸವಪ್ಪನಾಯಕರ ಅಭ್ಯು ದಯವನ್ನು 
ಆಕಾಂಕ್ಷಿಸಿಕೊಂಡಿರಂವ ಸಂಗತಿ ವಂತ್ತು ಜಗದ್ಗುರುಗಳಿಗೆ 
ಆರೋಗ್ಯ ಸರಿ ಇಲ್ಲದ್ದರಿಂದ ಶಿಷ್ಯ ಸಂಪಾದನಕ್ಕೋಸ್ಕರ 
ತಿರುಮಲಭಟ್ಟರ ಮಗ ತಿಪ್ಪಾಭಟ್ಟ ರಿಗೆ ಸನ್ಯಾಸಾಶ್ರಮ 
ಕೊಟ್ಟು ಅಭಿನವ ಸಚ್ಚಿದಾನಂದ ಭಾರತಿಗಳೆಂದು ಹೆಸ 
ರಿಟ್ಟ ವಿಷಯಂ, ಮುಂತಾಗಿ, ದಂರ್ಮತಿ ಸಂವತ್ಸರ 


8 ಕಸಂ. ೨೦, ದಾ, ೭೮ 


(ಕಿ.ಶ. ೧೭೪೧)ದ ಮೇಲಿನ ಆಶೀರ್ವಾದ ಪತ್ರಿಕೆಯಿಂದ 
ಸ್ಪಷ್ಟವಾಗುತ್ತದೆ. 


ಶ್ರೀ ಸಚ್ಚಿದಾನಂದ ಭಾರತಿಗಳಂ ಶಿಷ್ಯಸಂಪಾದನ 
ವಾಡಿದ ಸಂಗತಿಯು, ಶೃಂಗೇರಿ ವಿದ್ಯಾರಣ್ಯಪುರದ 
ವಿದ್ವನ್ಮಹಾಜನಂಗಳು ಇಮ್ಮಾಡಿ ಬಸವಪ್ಪನಾಯಂಕರಿಗೆ 
ಬರಸಿ ಕಳುಹಿದ ಆಶೀರ್ವಾದ ಪತ್ರಿಕೆಯಿಂದ ಖಚಿತ 
ವಾಗುತ್ತದೆ. ಶಿಷ್ಯ ಸಂಪಾದನ ವರಾಡಿ, ದುರ್ವತಿ. 


ಇತಿಹಾಸ ದರ್ಶನ 


(ಸ 


ಸಂವತ್ಸರದ ಜೇಷ್ಠ ಬ. ೧೦ ಗುರುವಾರ ಒಂಬತ್ತೂ 
ತಾಸಿಗೆ ಶ್ರೀ ಸಚ್ಚಿದಾನಂದ ಭಾರತಿಗಳಂ ಮಂಕ್ತರಾದ 
ರೆಂದಂ ಮೇಲಿನ ಆಶೀರ್ವಾದ ಪಶ್ರಿಕೆಯಲ್ಲಿ ನವಂಣದಿಸ 
ಲಾಗಿದೆ, 

ಮೇಲ್ಕಾಣಿಸಿದ ದಾಖಲೆಗಳ ಕೂಲಂಕಷ ಅಧ್ಯ 
ಯನ ವಣಾಡಲಾಗಿ, ಇಮ್ಮಡಿ ಬಸವಪ್ಪನಾಯಂಕರಂ 
ಶೃಂಗೇರಿ ಜಗದ್ಗುರಂಗಳು ಮತ್ತು ಅವರ ಮಠಕ್ಕೆ ಸಕಲ 
ಮಯರ್ರಾದೆಗಳನ್ನು ಸಲ್ಲಿಸಿ ಅತ್ಯಂತ ಭಕ್ತಿನಿಷ್ಠೆಯನ್ನು 
ತೋರಿದ್ದರೆಂದು ತಿಳಿದಂಬರುತ್ತದೆ. ಈ ದಿಶೆಯಲ್ಲಿ 
ಇವ್ಮೂಡಿ ಬಸವಪ್ಪನಾಯಂಕರು ತಮ್ಮ ಪೂರ್ವಿಕರಾದ 
ಸದಾಶಿವನಾಯಕೆ, ಹಿರಿಯ. ವೆಂಕಟಪ್ಪನಾಯಕ, ವೀರ 


ಭೆದ್ರನಾಯಕ. ಶಿವಪ್ಪನಾಯಕ, ಇಮ್ಮಾಡಿ ಭದ್ರಪ್ಪ. 
ನಾಯಕ, ಮೊದಲನೆಯ 


ಸೋವುಶೇಖರ ನಾಯಂಕ 


ಇತಿಹಾಸ ದರ್ಶನ 


ಮತ್ತು ಆತನ ಪತ್ನಿ ಚೆನ್ನವಕ್ಕಾಜಿ, ಮೊದಲನೆಯ 
ಬಸವಪ್ಪನಾಯಕ ವಂತ್ತು ಇಮ್ಮಡಿ ಸೋಮಶೇಖರ 
ನಾಯಕರು ಅನಂಸರಿಸಿದ ವಕಾರ್ಗದಲ್ಲೇ ವಂದೆ ಸಾಗಿದ 
ರೆಂದು ಖಚಿತವಾಗಿ ಹೇಳೆಬಹಂದು. ಅಷ್ಟೇ ಅಲ್ಲದೆ, 
ವಯಂದಿನವರಾದ ವೀರವಕ್ಕಾಜಿ, ಚೆನ್ನಬಸವಪ್ಪನಾಯಕ 
ಮತ್ತು ಮಂವ್ಮೂಡಿ ಸೋವಂಶೇಖರ ನಾಯಕ, ಇವರೂ 
ಕೂಡ ಶೃಂಗೇರಿ ಮಠವನ್ನು ಗೌರವಿಸಿದರಂ.5 ವಿಜಯಂ 
ನಗರ ಸಾವಕ್ರಾಟರ ನಂತರ, ಶೃಂಗೇರಿ ಮಠವನ್ನು ರಕ್ಷಿ 
ಸುವ ನೈತಿಕ ಹೊಣೆ ಕೆಳದಿನೃಪರದ್ದಾಗಿತ್ತೆಂಬಂದನನ್ನಿ 
ಅಳಿದುಳಿದ ದಾಖಲೆಗಳು ಸ್ಪಷ್ಟೀಕರಿಸುತ್ತವೆ,9 
ಶೃಂಗೇರಿ ವಃಠದಲ್ಲಿಯ ಆಗುಹೋಗುಗಳ ಬಗ್ಗೆ ಕೆಳದಿ 
ನೃಪರಂ ವಿಶೇಷ ಆಸಕ್ತಿ ಹೊಂದಿದವರಾಗಿದ್ದರು, 


ಡಿ. 10. Shastry : A History of Sringeri Dharwad, 1982, pp. 27-34 
ಎ “ಶೃಂಗೇರಿ ಧರ್ಮಸಂಸ್ಥಾನ, ಶೃಂಗೇರಿ ಮಠ, ೧೯೮೩ ಪು, ೩೬-೪೭ 


೧೫೧ 


